ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತು ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1362 

ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 

16.03.2021 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯಷಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಉತ್ತರ 


ರಾಜ್ಯದಲ್ಲಿ ಬಿಪಿಎಲ್‌ 


ಪ್ರಮಾಣವೆಷ್ಟು; 


ಫಲಾನುಭವಿಗಳಿಗೆ 
ವಿತರಿಸಲಾಗುವ ಸಾಮಗ್ರಿಗಳು ಯಾವುವು ಮತ್ತು 


ಪ್ರತಿ ವ್ಯಕ್ತಿಗೆ ವಿತರಿಸಲಾಗುತ್ತಿರುವ ಸಾಮಗ್ರಿಗಳ 


ಪ್ರತಿ ತಿಂಗಳು ಅಂತ್ಯೋದಯ ಪಡಿತರ ಚೀಟಿಗೆ 35 ಕೆ.ಜಿ ಅಕ್ಕಿ, 
ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ತಲಾ 5 ಕೆ.ಜಿ ಅಕ್ಕಿ 
ಮತ್ತು ಪ್ರತಿ ಪಡಿತರ ಚೀಟಿಗೆ 2 ಕೆ.ಜಿ ಗೋಧಿಯನ್ನು ಉಚಿತವಾಗಿ 


ವಿತರಿಸಲಾಗುತ್ತಿದೆ. 


ಈಗಾಗಲೇ 
ಜೊತೆಯಲ್ಲಿ 


ಹೆಚ್ಚಿನ ಅವಶ್ಯಕ 


ನೀಡುತ್ತಿರುವ ಅವಶ್ಯಕ ವಸ್ತುಗಳ 
ವಸ್ತುಗಳನ್ನು 


ವಿತರಿಸುವ ಯೋಜನೆ ಸರ್ಕಾರದ ಮುಂದಿದೆಯೇ 


ಪ್ರಸ್ತುತ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಪಡಿತರ 


ಫಲಾನುಭವಿಗಳಿಗೆ ಅಕ್ಕಿ ಮತ್ತು ಗೋಧಿಯನ್ನು 


ಇದರೊಂದಿಗೆ 


ವಿತರಿಸಲಾಗುತ್ತಿದೆ. ಕನಿಷ್ಟ ಬೆಂಬಲ ಬೆಲೆ 


ಯೋಜನೆಯಡಿ ರೈತರಿಂದ ಮತ್ತು 
ಜೋಳವನ್ನು ಸಹ ಹಂಚಿಕೆ ಮಾಡಲು ಆಯೋಜಿಸಿದೆ. 


ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ 


ಸಂಗ್ರಹಿಸಲಾಗುವ ರಾಗಿ 


ಪದ್ಧತಿ 
(ನಿಯಂತ್ರಣ) ಆದೇಶ 2016ರ ತಿದ್ದುಪಡಿ ಆದೇಶ ದಿನಾಂಕ 
05-06-2017 ಮತ್ತು ಸರ್ಕಾರದ ದಿನಾಂಕ 22.12.2020ರ 
ಸಾರ್ವಜನಿಕ ವಿತರಣಾ ಪದ್ಧತಿಯಲ್ಲಿ 
ವಿತರಿಸಲ್ಪಡುವ ಆಹಾರ ಧಾನ್ಯಗಳನ್ನು ಹೊರತುಪಡಿಸಿ ಇನ್ನಿತ 
ಅಗತ್ಯವಸ್ತುಗಳನ್ನು ಹಾಗೂ ಅಗತ್ಯೇತರ ವಸ್ತುಗಳನ್ನು 
ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವುದೇ ದೂರುಗಳಿಗೆ ಆಸ್ಪದ 
ನೀಡದಂತೆ 


ಕಲ್ಪಿಸಲಾಗಿರುತ್ತದೆ. 


ಮಾರಾಟ ಮಾಡಲು 


3 


1 
| 


ಅವಶ್ಯಕ ವಸ್ತುಗಳು ಯಾವುವು? 


ಇದ್ದಲ್ಲಿ ವಿತರಿಸಲು ಯೋಚಿಸಿರುವ ಹೆ 


ವರಿ 


ಅನ್ವಯಿಸುವುದಿಲ್ಲ 


ಆನಾಸ 109 ಡಿಆರ್‌ಎ 2021 (ಇ-ಆಫೀಸ್‌) 


